ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 19-03-2021 ಪ್ರಶ್ನೆ ಸಂಖ್ಯೆ: 1435 (1654) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ. ಹರೀಶ್‌ ಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 

ಉತ್ತರಿಸುವ ಸಚಿವರು: ಮಾನ್ಯ ಕೃಷಿ ಸಚಿವರು 


ವಿಷಯ: ಕೇಂದ್ರಸರ್ಕಾರ ಜಾರಿಗೊಳಿಸಿರುವ ಕೃಷಿ ಕಾಯ್ದೆ ಕುರಿತು ಮಾಹಿತಿ 


(ಅ) ಕೇ೦ದ್ರ ಸರ್ಕಾರವು ಜಾರಿಗೆ ತಂದಿರುವ ಮೂರು ಕೃಷಿ ಕಾಯ್ದೆಗಳಿಗೆ 
ಸಂಬಂಧಿಸಿದಂತೆ ದಾಖಲಾಗಿರುವ ರಿಟ್‌ ಅರ್ಜಿ ಸಂಖ್ಯೆ: 148/2020ರಲ್ಲಿ ಮಾನ್ಯ 
ಸರ್ವೋಚ್ಞ್‌ ನ್ಯಾಯಾಲಯವು ಮಧ್ಯಂತರ ಆದೇಶವನ್ನು ಹೊರಡಿಸಿರುವಂತೆ 
ತೀರ್ಪು ನೀಡಿದ್ದು ರಾಜ್ಯ ಸರ್ಕಾರವು ತೆಗೆದುಕೊಂಡಿರುವ ಕ್ರಮಗಳೇನು; 


(ಆ) ಇದಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು 
ಕರ್ನಾಟಿಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ಬಿಯಂತ್ರಣ ಮತ್ತು ಅಭಿವೃದ್ದಿ) 
ಅಧಿನಿಯಮ, 1966ರ ಕಲಂ 8&117ರನ್ವಯ ಕಾರ್ಯ ನಿರ್ವಹಿಸಲು 
ಅವಕಾಶವಿದೆಯೇ; ಅವಕಾಶವಿದ್ನಲ್ಲಿ, ಸರ್ಕಾರವು ತೆಗೆದುಕೊಂಡ ಕ್ರಮಗಳೇನು; 


(ಇ) ರಾಜ್ಯದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಹಿಂದಿನಂತೆಯೇ ಮುಖ್ಯ 
ಮಾರುಕಟ್ಟೆ ಪ್ರಾಂಗಣಗಳು/ಉಪಮಾರುಕಟ್ಕೆ ಪ್ರಾಂಗಣಗಳು/ಮಾರುಕಟ್ಟೆ ಉಪ 
ಪ್ರಾಂಗಣಗಳ ಒಳಗೆ ಹಾಗೂ ಹೊರಗಡೆ ಮಾರುಕಟ್ಟೆ ಶುಲ್ಲ ವಸೂಲಾತಿಗೆ 
ಅವಕಾಶವಿದೆಯೇ; ಅವಕಾಶವಿದ್ದಲ್ಲಿ, ಸರ್ಕಾರವು ತೆಗೆದುಕೊಂಡ ಕ್ರಮಗಳೇನು? 


